EE 


Funding: Tattva Heritage Foundation,Kolkata. Digitization: eGangotri: 


HBA AAAI HHA KAA HHH 


xx Srimate Nigamanta Mahadesikaya Nama: 2 
XC a 
xx x 
% : x 
t xx P ಗಯ x 

z PA ARAMARTASTUTI x 
E x 
xh (by Sri vedanta Desika) * 
Vx i ಸೇ 
T Kannada .Commentary Y 
xx by. e » 

| J Sri U. Ve. Anantharangachariar “. 
x 4 Bangalore " 

5 XX : Xx 4 
s Published by pon 
xx Sri Vedanta Desika Bie 

“Research Centre Lg 
. No.2, Lakshmipuramy II Street, NE 


H 


m 


Villivakkam, Madras 600 049 . 
Phone : 626 8481 . 


B 754995 ` ` 
ಸಧಕರ NA MRE RCC 


TM 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 


~ 


CC-0. Bhagavad Ramanuja National Research Institute, Melukote TE 


Funding: Tattva Heritage Foundation Kolkata. Digitization: eGangotri. 


(e 
L 


ಶ್ರೀಮತೇ ನಿಗಮಾಂತ ಮಹಾದೇಶಿಕಾಯ ನಮಃ 


ಶ್ರಿ ್ರೀವೇದಾಂತದೇಶಿಕ ವಿರಚಿತ - 


ಶ್ರೀಪರಮಾರ್ಥ ಸುತಿ 


ವ್ಯಾಖ್ಯಾತಃ 


ಶ್ರೀಮದುಭಯ ವೇದಾಂತ ವಿದ್ವಾನ್‌ 
ಅನಂತ ರಂಗಾಚಾರ್ಯಸ್ಥಾಮಿಗಳು. 


ಪ್ರಕಾಶನ 7-5-95 
ಶ್ರೀವೇದಾಂತ ದೇಶಿಕ 850९, ಸೆಂಟರ್‌ 
2 ಲಕಿ ಪುರಂ Il ಸೀಟ್‌ 
~“ KI 
ವಿಲ್ಲಿವಾಕ್ಕಂ. ಮದ್ರಾಸ್‌ 49 
೧೧. 6268481 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 


First Edition 
No. of Copies : 1,000 


: Not for sale 
೫ Only for Free distribution 


Laser typeset: Seva Graphics 


No.2, Lakshmipuram , 
II Street, 
Villivakkam, Madras 600 049 


Phone : 626 8481 


Printedat: ^ Basi Printers. 
Reddy Street, Villivakkam, 
Madras 600 049 


[2 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 


H 


CC-0. 87808/0443 NAMES AAA Melukote Collection. 


Funding: Tattva Heritage Foundation,Kolkata. Digitization: eGangotri. 


CC-0. Bhagavad RamáRuje National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 


General Introduction 


Our Country secured independence over four 
decades ago and we got the freedom to decide what is 
best for us, to reorganise our priorities, frame laws best 
suited to our culture, and develop our natural resources. 
But in the process of doing so, somewhere along the 
way, we have allowed the country to be overrun by 
hidden enemies like greed, corruption, lawlessness, 
violence, bigotry, casteism, hypocrisy, etc. We seem to 
have lost our moral moorings for which our country 
was justly famous for several centuries. 


While the older generation is groping in the dark 
and cogitating how best to introduce moral renaissance 
and rejuvenation, the impatient younger generation 
taken the downhill path of easy virtues and easier 
money. We have to reverse these trends at any cost. 
Proper education on the right lines alone can stem the 
rot. The impressionable youth as well as the wavering, 
non-conunitted elders have to be made aware of the 
best of Indian culture and tradition, the eternal values 
of life, and the higher levels of creativity our country 
had reached in the past centuries. Fortunately, we 
have with us eminently satisfying philosophies which 
give clear guidelines to human development in all 
walks of life. 


Among these philosophies, is the Visishtadvaita ` 
Philosophy, propounded by Sri Ramanuja, with its rich 
imagery of a Brahman (God) endowed with infinite aus- 
picious qualities. This philosophy is replete with enno- 
bling thoughts for every individual. The beaconlight 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri: 


of this philosophy is Sri Vedanta Desika (1268-1369), 
who strode on the stage of Indian culture like a 
magestic lion. He was a philosopher par excellence, 
poet extraordinary, devotee supreme, a prolific writer, 
a practioner of what he preached and above all a person 
of rare humility and supreme contentment. He 
has authoured over a hundred works in Sanskrit, 
Tamil and Manipravala ( a smooth mixture of Sanskrit 
and Tamil) comprising of poems, hymns, dramas, treatises 
and commentaries. One is sure to come across a gem 
of a thought or a capsule of wisdom which is just what 
one needs to lighten the burden of life and enrich the 
quality of one's life. Sri Desika embodies the only hope, 
the only light to dispel the darkness around, the only 
life-belt to keep us afloat in the raging sea. 


Accordingly, Sri Vedanta Desika Research Centre 
has been formed with the objective of enabling a 
deeper study of Sri Desika's teachings, beginning with 
his Stotras. These Stotras contain the quintessence of 
the teachings of the Vedas and the mysticism of the 
divinity-charged Alwars. They also contain highly 
potent Mantras which are needed today to mitigate the 
common man's sufferings in his daily grind. It is 
proposed to issue translations, im simple, readable style, 
of Sri Desika's Stotras in all Indian languages for wider 
circulation throughout the length and breadth of the 
country and also internationally; and publish pamplets 
and booklets containing Sri Desika's thoughts on 
socially useful topics like health, education, 
contentment, character, diligence, compassion, divine 
grace, yoga, etc. 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation Kolkata. Digitization: eGangotri. 


Besides, a graded correspondence (self-study) course 
comprising of his Stotras, Upanishads and Prabandhams, 
each of six months duration, is being commenced in 
the next few months. 


The Centre has plans to create a Corpus Fund to 
finance the upkeep and maintenance of Sri Desika 
Sannidhies, all over India, through periodical grants 
and donations. Ceremonial visits of Sri Desika's idol 
are being arranged to residences of his votaries. Finally, 
it is proposed to establish a " Darsana Hall-cum Library" 
to- assemble, under one roof, photographs, pictures 
and works of earlier Acharyas and Scholars. The Centre, 
is the brainchild of Desika Bhakta Ratna Sri Seva 
Srinivasa Raghavachariar Swamy of Villivakkam, Madras, 
who has been cherishing these ideals for decades and 
working single-handedly towards these objectives. 
Fittingly, on the completion of 726 years after the 
advent of Sri Desika, the translation-series of his 
Stotras has been inaugurated in Tamil, English, 
Hindi, Telugu and Kannada. 


This is a noble and gigantic venture, which 
needs cooperation and assistance from all like-minded 
persons which, it is hoped, will be available in good 
measure. 


May Sri Vedanta Desika guide us ever in our 
humble efforts. 


M.K. Srinivasan 


President 
Sri Vedanta Desika Research Centre 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 


[sa Vedanta pesi Vedanta Desika SE Centre 


E & Chief Patron 
Sri Seva N. Srinivasa Raghavachariar 


Patrons 


. Sri N. Kasturi Rangan 
. Sri V. Upendran 

. Sri V. Venkatesan, ^ 
. Sri R. Venkatachari, Salem 
. Sri T. E. Soundararajan d 
. Sri Y. Sathyamurthi, Tokyo 


O Un B LM N ka 


Executive Committee: 


Sri M.K. Srinivasan, President 
Sri T.C. Srinivasan | Vice Presidents 


Sri V.K.S.N. Raghavan ) 

Sri ^. Rajagopalan Secretary 
Sri T. V. Srinivasan - Treasurer . 
Sri K. Vidyasagar Member 
Sri R. Srinivasan Member 
Sri D. Soundararajan Member 
Sri R. Seshadri Member 


Smt. Hema Rajagopalan Member 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 


Sou ಆಟಿ Agus 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 


7A 


T 
e^ खु 
“A 


AE 
: Pn 


sos 


M 
CC-0. Bhagavad Ramanuja National ResearchiJnstitute, Melukote Collection. 


Funding: Tattva Heritage Foundation,Kolkata. Digitization: eGangotri. 


श्री परमार्थस्तुतिः 
श्रीमान्‌ वेङ्कटनाथार्यः कवितार्किककेसरी | 
वेदान्ताचार्यवर्यो मे सन्निधत्तां सदा हृदि ॥ 


श्रीमद्‌ गृध्रसरस्तीरपारिजातमुपास्महे। 
यत्र तुङ्गैरतुङ्गैश्च प्रणतैः गृह्यते फलम्‌ ॥ 


गुरुभिस्त्वदनन्यसर्वभावैः 
गुणसिन्धौ कृतसंप्लवस्त्वदीये | 
रणपुङ्गव बन्दिभावमिच्छन्‌ 
अहमस्म्येकमनुग्रहास्पदं ते ॥ 


भुवना श्रय भूषणास्त्रवर्ग 

मनसि त्वन्मयतां ATANG | 
बपुराहवपुङ्गव त्वदीयं 

महिषीणां अनिमेषदर्शनीयम्‌ || 


अभिरक्षितुमग्रतः स्थितं त्वां 
प्रणवे पार्थरथे च भावयन्तः। 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 


अहितप्रशमैः अयत्नलभ्यैः 
कथयन्ति आहवपुङ्गवं गुणज्ञाः॥। 


कमला निरपायधर्मपत्नी 
. करुणाद्याः स्वयं ऋत्विजो गुणास्ते। 
अवन श्रयतां अहीनमाद्यं 
स च धर्मः त्वदनन्यसेवनीयः।। 


कुपणाःसुधियः कृपासहायं 
शरणं त्वां रणपुङ्गव प्रपन्नाः। 
अपवर्गनयादनन्यभावाः 
बरिवस्यारसमेकमाद्वियन्ते || 


अवधीर्य चतुर्विधं पुमर्थं 
भवदर्थे बिनियुक्तजीवितस्सन्‌ | 
लभते भवतः फलानि जन्तुः 
निखिलान्यत्र निदर्शनं जटायुः।। 


शरणागतरक्षणब्रती मां 

न विहातुं रणपुङ्गवा हसि त्वम्‌ | 
विदितं भुवने विभीषणो वा 

यादि वा रावण इत्युदीरितं qii 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation Kolkata. Digitization: eGangotri. 


भुजगेन्द्रगरुत्मदादिलभ्यैः 
त्वदनुज्ञानुभवप्रवाहभेदैः। 
स्वपदे रणपुङ्गव स्वयं मां 
परिचर्याविभवैः परिष्क्रियेधाः i 
बिमलाशयवेङ्कटेशजन्मा 
रमणीया रणपुङ्गवप्रसादात्‌ | 
अनसूयुभिरादरेण भाव्या 
परमार्थस्तुतिरन्बहं प्रपन्नैः॥। 


कवितार्किकसिंहाय कल्याणगुणशालिने | 
श्रीमते वेङ्कटेशाय वेदान्तगुरवे नमः ॥ 


4 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation Kolkata. Digitization: eGangotri. 


7 S Hess 
S, | 


श्रीपरमार्थ ಟೂ 4! 
/ (सेवा श्रीनिवासराध्रवाचार्य:) Ñ 
ई श्रीमदुध्रसरस्तीरपारिजाताय नमः ` 
/ So गुणसिन्धवे नमः | 
| So रणपुङ्गवाय नमः | | 
ॐ भुवनाश्रयभूषणास्त्रवर्गाय नमः 
ॐ महिष्यनिमेषदर्रानी यवपुषे नमः 
| | So प्रणवाग्रस्थिताय नमः 
ॐ पार्थ रथाग्रस्थिताय नमः 


Sp आहवपुङ्गवाय नमः 
ॐ निखिलफलप्रदाय नमः 


ತಾರಾ TA 
— 


-— 


S शरणागतरक्षणव्रतिने नमः 
ॐ श्रियःपतये नमः / 
ॐ परमार्थाय नमः / 
५ ` श्रीविजयराघवपर्रह्मणे नमः 
N 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation, Kolkata. Digitization: eGangotri. 


Publisher's Preface 


The Karnataka State is associated with both Sri Ramanuja 
and Sri Vedanta Desika who staved there for long years to avoid 
persecution by Saivites and Mohammeaans respectively. The 
literature on Visishtadvaita philosophy in Kannada is therefore 
profound and voluminous too, next only to that in Tamil. Not a 
little of this is due to Schoiars like Dr. Anantha Rangacharya, 
Vedanta Vidwan, Honorary Registrar of Bharatiya Vidya Bhavan, 
who had also held the post of Deputy Director of literary and 
cultural development in the Government of Karnataka. He is 
also, associated with the Academy of Sanskrit Research, 
Melkote, since its inception. His thesis for Doctorate was 
"Sadhana in Visishtadvaita according to Srimad Rahasyatrayasara 
of Sri Vedanta Desika". He has authored several books, 
travelled widely and delivered many lectures on diverse 
topics in Sri Ramanuja Darsana. 


That such a great and enlightened scholar has 
agreed to translate Paramartastuti in Kannada at the 
request of our President, who met him at Bangalore, a — couple 
of months back, speaks volumes of his generosity and kindness. 
The fact that not only did he agree to doso, but also 
offered all his earlier published translations of Sri Desika- 
.stotras for republication by our Centre is a shotin the 
arm 107 ue and has given us encouragement beyond 
‘expectations. 


As the reader will see, the ‘translation and 
commentary on each Sloka has the stamp of authority 
and mellifluence of a high order. Sri Vedanta Desika Research 
Centre offers this publication to the Kannada knowing public 
for their reading pleasure, with the hope that it will re-kindle 
interest in Sri Desika's teachings and spread his message far 
and wide to all parts of the country. 


CC-0. Bhagavad Ramanuja National Research Institute, Melukote Collection. 


_ 


Funding: Tattva Heritage Foundation Kolkata. Digitization: eGangotri. 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation Kolkata. Digitization: eGangotri. 


“ನಿವೇದನೆ 


ಶ್ರೀವೇದಾಂತ ದೇಶಿಕರು ರಚಿಸಿದ ಶತಾಧಿಕ ಗ ೦ಥಗಳಲ್ಲಿ ಸೋತ 
ಗ್ರಂಥವು ಬಹಳ ಶ್ರೇಷ್ಠವಾದುದು. ಆ ಸ್ಲೋತ್ರಗಳನನು ನ ಪಠಿಸಿದವರಿಗೆ ಶಾಂತಿ 
ದ್ಧಿ, ಸಂತೋಷ, ಸೌಭಾಗ್ಯ ಉಂಟಾಗುತ್ತದೆ ಎಂಬುದು ಮಹಾನುಭಾವರ 
ಅನುಭವದಿಂದ ತೀರ್ಮಾನಿಸಲ್ಲಟ, ವಿಷಯವಾಗಿದೆ 
| ಈ ಕಲಿಕಾಲ ಕ್ಟೋಭೆಯಲ್ಲಿ ದಿಕ್ಕು ತಿಳಿಯದೆ ಕಷ ಪಡುವ ಜೀವನಿಗೆ 
ರಚಾರ್ಯರುಗಳು ರಚಿಸಿದ ಸ್ತೋತ್ರಗಳು ವರಪ್ರಸಾದವೆಂದು ಹೇಳಿದರೆ 
ಅತಿಶಯೋಕಿಯಾಗಲಾರದು. ಮಧ್ವಸಂಪ್ರದಾಯ ಶಿರೋಧಾರಿಗಳಾದ ಶ್ರೀ 
ಅಕ್ಟೋಭ್ಯಸ್ವಾಮಿಗಳ ಸಿದ್ಧಾಂತವೇ ಸರಿಎಂದು ತಮ್ಮ ಅಭಿಪ್ರಾಯವನ್ನು 
ಶಿಳಿಸಿದವರೇ ಶ್ರೀವೇದಾಂತ ದೇಶಿತರು. ಶ್ರೀಹಯಗೀವ ಸಾಕಾ ತ್ಯಾರವನ್ನು 
ದವರು. ಭಕ್ತರು ಇವರನ್ನು ಅಪರ ಹಯಗ್ರೀವರೇಂದೇ `ಕರೆಯತಾರೆ 
| ಇವರು ರಚಿಸಿದ ಸ್ತೋತ್ರಗಳು ಎಲ್ಲವೂ ಅದ್ಭುತವಾದವೇ. ಅವುಗಳಲ್ಲಿ 
33 ಪರಮಾರ್ಥಾಸ್ತುತಿ ಒಂದು. ಇದು ಬಹಳ ರಮಣೀಯವಾಗಿದೆ ಎಂದು 
ಸವೇ ಆಶ್ಚರ್ಯಪಟ್ಟು ಬರೆದಿರುತ್ತಾರೆ. ಆ ರಮಣೀಯತೆಯನು ಅನುಭವಿಸುವ 
52,08) ಅಧಿಕವಾಗಿ ಬೇಕಾಗುತ್ತದೆ. ಆದರೆ ಆ ಸ್ಫೋತೃದ ಫಲವನ್ನು ಯಾರೂ 
ಅನುಭವಿಸದೆ. ಇರಕೂಡದು ಎಂದು ವರ್ಣಿಸಿ à ಶೋಕ ಭಾವ 
ಇತ್ಸರ್ಯಗಳನ್ನು ಇಲ್ಲಿ ವಿವರಿಸುವುದು ನಮ್ಮ ಉದ್ದೇಶವಾಗಿದೆ. ಪ್ರಕೃತ 
1ರಮಾರ್ಥಸ್ತುತಿ ಸ್ತೋತ್ರಗಳಿಗೆ ಬೆಂಗಳೂರುವಾಸಿಯಾದ ಉಭಯ ವೇದಾಂತ 
ನಹಾವಿದ್ದನ್‌ ಶ್ರೀ ಮದನಂತರಂಗಾಚಾರ್ಯರು ಈ ಕನ್ನಡ ಎವರಣೆಯನ್ನು 
(30003 ಬರೆದು ಉಪಕರಿಸಿದ್ದಾರೆ. ಕನ್ನಡಿಗರು ಇದನ್ನು ಉಪಯೋಗ ಪಡೆದು 
ಗೌಭಾಗ್ಯನ್ನು ಹೊಂದಲೆಂದು ನಮ್ಮ ಅಭ್ಯರ್ಥನೆಗಳು. ಶ್ರೀಉಭಯವೇದಾಂತ 
ಕಾಸ್‌ ಹಲವುಗ್ರಂಥ ನಿರ್ಮಾಪಕರಿಗೆ ನಮ್ಮ ಹಾರ್ದಿಕ ಧನ್ಯವಾದಗಳನ್ನು ` 


* 


CC-0. Bhagavad Ramanuja National Research Institute, Melukote Collection. 


Funding: Tattva IT ce Digitization: eGangotri. 
eJ ಮಾ SE AD 3 


— | 
(ಪ್ರವೇಶ) | 


ಕಾಂಚೀಪುರದ ಹತ್ತಿರ ಇರುವ ३००८७५४ ಎಂಬ 6८,६ es E 
_ವಿರಾಜಮಾನನಾಗಿರುವ ಶ್ರೀ ವಿಜಯರಾಘವ ಸ್ವಾಮಿಯನ್ನು ಈ ಸ್ತೋತ್ರದಲ್ಲಿ 
ಶ್ರೀ ಮನ್ನಿಗಮಾಂಕಮಹಾದೇಶಿಕರವರು ಸ್ತುತಿಸಿದ್ದಾರೆ. ಪರಬ್ರಹ್ಮಭೂತನೂ 
ಪುರುಷೋತ್ತಮನೂ ಶ್ರಿಯಃಪತಿಯೂ ಆದ ಪರಮಾತ್ಮನೇ "ಪರಮಾರ್ಥನು' 
ಪರಮಪುರುಷಾರ್ಥನಾದವನೂ ಅವನೇ. ಅವನೇ ಅಚಾರ್ಯಾವತಾರಿಯಾಗಿ ಈ 
ಕೇತ್ರದಲ್ಲಿ oa ವಾಸ ಮಾಡುತ್ತಿದ್ದಾನೆ. ಪರಮಾರ್ಥನಾದ ಅವನನ್ನು ಈ 
RA SO ದೇಶಿಕರವರು ಅನುಪಮವಾದ ಹತ್ತು ಶ್ಲೋಕಗಳಿಂದ ಸ್ತುತಿಸಿ 
ದ್ದಾರೆ. "ಅನಾಲೋಚಿಕ ವಿಶೇಷಾಶೇಷ ಲೋಕಶರಣ್ಯ' ಎಂದು 190018200 
ಕೊಂಡಾಡಿರುವುದಕ್ಕನುಸಾರ ಮೇಲು ಕೀಳು ಎಂಬ ಭೇದವೇ ಇಲ್ಲದೆ ಎಲ್ಲರು 
ಆಸ್ವಾಮಿಯನ್ನು ಆಶ್ರಯಿಸಿ ತಮ್ಮ ತಮ್ಮ ಅಭೀಷ್ಟಗಳನ್ನು ಪಡೆದುಕೊಳ್ಳಃ 
ಹುದು. "ಸಮೋಹ್‌ಂ ಸರ್ವಭೂತೇಷು' ಎಂದು ತಾನೇ ಶ್ರೀ ಗೀತೆಯಲ್ಲಿ 
ಹೇಳಿದಂತೆ ತನ್ನನ್ನು ಆಶ್ರಯಿಸುವ ವಿಷಯದಲ್ಲಿ ಎಲ್ಲರಿಗೂ ಸಮಾನನಾಗಿರು; 
ವನು ಅವನು. ತನ್ನನ್ನು ಆಶ್ರಯಿಸಿದವರ ವಿರೋಧಿಗಳನೆ ಲ್ಲಾ ಅವನೇ ಮುಂಕ 
ನಿಂತು ಹೋಗಲಾಡಿಸುವವನಾಗಿದ್ದಾನೆ. ಶರಣಾಗತ ರಕ್ಷಣೆ ಎಂಬುದನ್ನೇ ಒಬ್ಬನ 
ಯಜಮಾನನು ಸಂಕಲ್ಲಿಸಿ ಮಾಡುವ "ಅಹೀನಂ' ಎಂಬ ಯಾಗಕ್ಕೆ ಹೋಲಿಸಿದ್ದಾರೆ 
ಚತುರ್ವಿಧವಾದ ಪುರುಷಾರ್ಥಗಳನ್ನು wed Bot, ಭಗವಂತನಿಗಾಗಿಯೇ ತನ 
ಜೀವಿತವನ್ನು ಸಮರ್ಪಿಸಿದ ಜಟಾಯುವಿನ ಆದರ್ಶವನ್ನು ಕೊಂಡಾಡಿದ್ದಾರೆ 
ಶರಣಾಗತ ರಕ್ಷಣೆಯು ಅವನು ಕ್ಲೆಕೊಂಡ ವ್ರತವೆಂಬುದನ್ನು ಅವನಲ್ಲಿ 
ನಿವೇದಿಸುತ್ಲಾರೆ. ಭಗವಂತನಲ್ಲಿ ಶರಣಾದವರು ಆ ಭಗವಂತನ ಅನುಗ್ರಹಾತಿಶಯ 
ದಿಂದ ಸರ್ವವಿಧವಾದ ಕ್ಲೆಂಕರ್ಯವನು, ಅವನಿಗೆ ಸಲ್ಲಿಸಿ ಅವನನು ಸಂತೋಷಕಃ 
ಡಿಸುವರು ಎಂದು ನಿರೂಪಿಸುತ್ತಾರೆ. ಈ ಸ್ತೋತ್ರದಲ್ಲಿ ಭಗವಂತನ ಪರತತ್ಥ 
ವನ್ನೂ, ಕಲ್ಲಾಣಾನುಣಾಕರತ್ತವನೂ, ಶ್ರಿಯಃಪತಿತ್ಲಿವನೂ, ಆಶ್ರಿಕವಾತ ५ 
ವನ್ನೂ, ಶರಣಾಗತ ರಕ ಣತ್ತವನೂ, ನಿತ್ತಕ್ಷಂಕರ್ಯ ಪ ದತ್ವವನ್ನೂ ४५००००६ 
ಅವನನ್ನೇ ಆಶ್ರಯಿಸಿ ಪರಮಾರ್ಥ ವ್ಥಾಪಿಯ ಡೆಯಬಹುದೆಂದು ನಿರೂಪಿಸಿ 


ದ್ದಾರೆ. 
1 


|| 
| 
| 
| 
: | 
CC-0. Bhagavad Ramanuja National Research Institute, Melukote Collection. | 


l 
l 
| 


Funding: Tattva Heritage Foundation,Kolkata. Digitization: eGangotri. 
o — =) 
ಶ್ರೀ ಪರಮಾರ್ಥ ಸ್ತುತಿಃ 


ಶ್ರೀಮಾನ್‌ ವೇಂಕಟನಾಥಾರ್ಯಃ ಕವಿತಾರ್ಕಿಕ ಕೇಸರೀ। 


 ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧಾತ್ತಾಂ ಸದಾ ಹೃದಿ॥ 


ಕವಿತಾರ್ಕಿಸಿಂಹರೂ ವೇದಾಂತಾಚಾರ್ಯವರ್ಯರೂ ಆದ ಶೀೀಮದೆಂಕಟ 


MBO ನನ್ನ ಹೃದಯದಲ್ಲಿ ಎಲ್ಲ ಕಾಲವೂ ನೆಲಸಿರಲಿ. 


ಶ್ರೀಮತ್‌ ಗೃಧ್ರಸರಸ್ತೀರ - ಪಾರಿಜಾತಂ ಉಪಾಸ್ಮಹೇ। 


ಯತ್ರ ತುಂಗೈರತುಂಗೈಶ್ಚ ಪ್ರಣತೈಃ ಗೃಹ್ಯತೇ ಫಲಂ॥ 1 Il 


ಶ್ರೀಮದ್ಯುಕ್ತವಾದ NYALA ಅಥವಾ "ಜಟಾಯುಪುಷ್ಕರಿಣಿ'ಯ ತೀರದಲ್ಲಿ 
ರುವ ಪಾರಿಜಾತನನ್ನು ನಾವು ಭಜಿಸುತ್ತೇವೆ. ಉನ್ನತರೂ ಉನ್ನತರಲ್ಲ ದವರೂ 
ಅವನಲ್ಲಿ ಶರಣು ಹೋಗಿ ಫಲವನ್ನು ಗ್ರಹಿಸುವವನಾಗಿದ್ದಾರೆ. 


(ವಿವರಣೆ) 


ಗೃಧ್ರಸರಸ್ಸಿನ ತೀರದಲ್ಲಿ ನಿತ್ಯವಾಸ ಮಾಡುತ್ತಿರುವ ವಿಜಯರಾಘವಸ್ಥ್ಹಾಮಿ 
ಯನ್ನು ಇಲ್ಲಿ “ಪಾರಿಜಾತ' ಎಂದು ತಿಸಿದ್ದಾರೆ ಸಿದ್ಧವಾದ ದೇವಲೋಕದ 
ಪಾರಿಜಾತದಂತೆ ಅಲ್ಲ ಈ ಪಾರಿಜಾತ. ಇವನು "ದಂಡಕಾತಪೋವನ, ಜಂಗಮಪಾ 
ರಿಜಾತ'. "ಎನಕ್ಕೇ ತನ್ನೈತಂದ BAF Bad ಎಂದು ಆಳ್ವರ್‌ ಹಾಡಿರುವಂತೆ ತನಗಿಂತ 
ಬೇರೆಯಾದ ವಿಷಯಗಳಲ್ಲಿ ವೈರಾಗ್ಯವನ್ನುಂಟು ಮಾಡಿಸಿ ತನ್ನನ್ನೇ ಎಲ್ಲರಿಗೂ 
ಯಾವ ಭೇದವೂ ಇಲ್ಲದೇ ಕೊಟು ಕೊಂಡಿರುವ ಪರಮೋದಾರನಾದ ಕಲವಕ 
ಇವನು. ಈ ವಿಜಯ ರಾಘವಪಾರಿಜಾತನು ಅರ್ಥಿಗಳನು ಉಂಟು ಮಾಡಿ 
ಅವರಿಗೆ ಕಾಂಕ್ಲಾಧಿಕವಾಗಿ ಅಭೀಷ್ಟಗಳನ್ನು ಪೂರ್ಣವಾಗಿ ಅನುಗ್ರಹಿಸುವವನಾಗಿ 
ದ್ದಾನೆ. ಈ ಪಾರಿಜಾತ ವೃಕ್ಷದ ಫಲವನ್ನು ಉನ್ನತರೂ ಉನ್ನತರಲ್ಲದವರೂ 
ಬಿಡಿಸಿಕೊಳ್ಳಬಹುದು. ಅದಕ್ಕೆ ಉಪಾಯವೆಂದರೆ ಅವನಲ್ಲಿ ಪುಣಿತರಾಗುವುದೇ. 
ಅವನ ಚರಣಾರವಿಂದಗಳಲ್ಲಿ ತಲೆಬಾಗಿದವರು ಮಹೋನ್ನತವಾದ ಆ ಪಾರಿಜಾ 
ತನ ಫಲಗಳನ್ನು ಕೈಗೆ ಎಟುಕಿಸಿಕೊಳ್ಳುವರು. "ಪ್ರಣತೈಃ' ಎಂದು ಇಲ್ಲಿ 
ಹೇಳಿರುವುದು ಮಹಾವಿಶ್ವಾಸಪೂರ್ವಕವಾದ ಪ್ರಪತ್ತಿಯನ್ನು ಸೂಚಿಸುತ್ತ ದೆ. 


2 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation Kolkata. Digitization: eGangotri 


ಭಗವಂತನಲ್ಲಿ ಶರಣಾಗತಿ ಮಾಡುವುದಕ್ಕೆ ಎಲ್ಲರಿಗೂ ಅಧಿಕಾರವಿದೆ ०८७० 
ತುಂಗೈಃ ಅತುಂಗೈಶ್ಚ' ಎಂದು ತಿಳಿಸಿದ್ದಾರೆ. ಶರಣಾಗತಿಯು ಎಂದೂ ನಿಷ್ಟಲಎ 
ಗುವುದಿಲ್ಲವೆಂಬುದನ್ನು “ಗೃಹ್ಯತೇಫಲಂ' ಎಂಬುದು ತೋರಿಸುತ್ತದೆ. ಇಂ 
ಪರಮೋದಾರನೂ, ಸರ್ವಸಮನೂ, ಕಾರುಣ್ಯಪೂರ್ಣನೂ, Aw Dea 
ದನೂ ಆದ ಪರಮಾತ್ಮನು ಸರ್ವಸುಲಭನಾಗಿ, ಎಲ್ಲರೂ ತನ್ನನ್ನು ಬಂಡ 
ಸೇವಿಸುವುದಕ್ಕಾಗುವಂತೆ ND, ಸರಸ್ಸಿನ ತೀರದಲ್ಲಿ ನಿತ್ಯವಾಸ ಮಾಡುತ್ತಿ NA 
ಅವನನ್ನು ನೀವೂ ಭಜಿಸಿ ಧನ್ಯರಾಗಿ ಎಂದು ನಿರೂಪಿಸುತ್ತಾರೆ. 4 


ಗುರುಭಿಃ ತೃದನನ್ಯಸರ್ವಭಾವೈ 
ಗುಣಸಿಂಧೌ ಕೃತಸಂಪ್ಲವಸ್ತದೀಯೇ | | 
ರಣಪುಂಗವ ವಂದಿಭಾವಮಿಚ್ಛನ್‌ | 
ಅಹಮಸ್ಮಿ ಏಕಮನುಗ್ರಹಾಸ್ಪದಂ ತೇ॥ 2 ॥ ० | 


ಎಲ್ಲ ರೀತಿಗಳಿಂದಲೂ Qa VDG ९ ನೆ ನಸನುಳ ಆಚಾರ್ಯರುಗಳಿಂ। 
ನಿನದೇ ಆದ ಕಲ್ಲಾಣ ಗುಣ ಸಮುದ್ರದಲ್ಲಿ ಮೀಯಿಸಲ ಟವನಾದ ನಾನು 
ಹೇ ರಣಪುಂಗವ, ನಿನ ಶಿಪಾಶತನ ಭಾವವನ್ನು ಬಯಸಿದವನಾಗಿ ७? 
ಅನುಗ್ರಹಕ್ಕೆ ಪ್ರಥಾನಪಾತನಾಗಿದೇನೆ | 
| 
(ವಿವರ ) | 
ಕರುಣಾಳುಗಳಾದ ಆಚಾರ್ಯರುಗಳು ಪರಮಾತನ ಅಸೀಮವಾ! 
ಮಹಿಮೆಯನು ಅನಂತವಾದ ಕಲ್ಕಾಣ ಗುಣಗಳನು ತಿಳಿಸಿಕೊಟು ಮಹೋ! 
ಕಾರ ಮಾಡಿದ್ದಾರೆ. ಆ ಭಗವಂತನ ಕಲ್ಮಾಣ ಗುಣಗಳನ್ನು ಆಚಾಯ! 
ಯಾಮುನರು - “De ವದಾನ್ಯಃ . ಗುಣವಾನ್‌ ಖುಜುಃ ಶು ಮಡು 
ದಯಾಲುಃ ಮಧುರಃ ಸ್ಥಿರಃ ಸಮಃ। | 
| 
; ಕೃತೀ ಕೃತಜ್ಞಃ ತೃಮಸಿ ಸ್ವಭಾವತಃ ಸಮಸ್ತ ಕಲ್ಯಾ! 
ಗುಣಾಮೃಶೋದಧಿಃ॥' ಎಂದು ಅನುಭವಿಸಿದ್ದಾರೆ. 


| 

ಭಗವದ್ರಾಮಾನುಜರು - ಭಾವಿಕನವಧಿಕಾತಿಶಯಜ್ಞಾ suda obl 

५ | 
S 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 


ವೀರ್ಯಶತ್ತಿತೇಜಃ ಪ್ರಭೃತ್ಯ ಸಂಖ್ಯೇಯ ಕಲ್ಕಾಣ ಗುಣಗಣ ಮಹೋದಧಿಃ 
ಸ್ವಾಭಿಮತಾನುರೂಪೈಕ ರೂಪಾಚಿಂತ್ಯ ದಿವ್ಯಾದ್ಭುತ ನಿತ್ಯನಿರವಡ್ಮನಿರತಿಶಕಾಯೆ 
ಜ್ವಲ್ಕ ಸೌಂದರ್ಯ ಸೌಗಂಧ್ಯ ಸೌಕುಮಾರ್ಯ ಲಾವಣ್ಮ ಯೌವನಾದುಂತ 
ಗುಣನಿಧಿ ದಿವ್ನರೂಪಃ' - ಎಂದು ಅನುಭವಿಸಿದ್ದಾರೆ ಇಂಥ ಕಲ್ಲಾಣ ಗುಣಾಮತ 


| ಸಾಗರದಲ್ಲಿ ನಿಮಗ್ಗರಾಗಿ ಪರಮಾನಂದವನ್ನು ಅನುಭವಿಸಿದ ಆಚಾರ್ಯರು 


ಅದರಿಂದ ಪ್ರಭಾವಿತರಾಗಿ ಅವನನ್ನು ಸ್ತುತಿಸಲು ಇಚ್ಛಿಸಿದವರಾಗಿ ಆ ಪರಮಾತ್ಮನ 


| ಅನುಗ್ರಹವನ್ನು ಇಲ್ಲಿ ಬೇಡುತ್ತಿದ್ದಾರೆ. "ತನ್ಮೇ ಸಮರ್ಪಯ ಮತಿಂಚ 
| ಸರಸ್ವತೀಂಚ' ಎಂದು -ವರದರಾಜಪಂಚಾಶತ್‌ ಸ್ತೋತ್ರದಲ್ಲಿ ಬೇಡಿದಂತೆ 


| ಇಲ್ಲಿಯೂ ಆ ಪರಮಾತ್ಮನ ಅನುಗ್ರಹವನ್ನು ಬೇಡುತ್ತಾರೆ. 2,९३ io, 


ಸ್ತುತ್ಯನೂ ಆದ ಆ ಪರಮಾತ್ಮನ ಅನಂತ ಕಲ್ಯಾಣ ಗುಣಗಳ ಅನುಸಂಧಾನ 


| ಮಾಡಿದವರು ಅವನನ್ನು ಸ್ತೋತ್ರ ಮಾಡದೆ ಇರಲಾರರಷ್ಟೇ? "ಗುಣನಿಷ್ಠ 


| ಗುಣಾಭಿಧಾನಂ ಸ್ತೋತ್ರಂ' ಎಂದು ಹೇಳಿದಂತೆ ಅವನಲ್ಲಿ ಸತ್ಯಭೂತವಾಗಿರುವ 


ಮಂಗಳ ಗುಣಗಳನ್ನು "ಮದ್ವಾಶ್ರಮಾವಧಿಯಥಾಮತಿಯಥಾಮತಿವಾಪ್ಕಶಕ್ತ 
Sien ಎಂದು ಯಾಮುನರು ಹೇಳಿದಂತೆ ಸ್ತೋತ್ರ ಮಾಡಲು ಉದ್ಯೋಗಿಸಿ 
ಆ ಪರಮಾತ್ಮನ. ಅನುಗ್ರಹವನ್ನು ಕೋರುತ್ತಾರೆ. 


ಭುವನಾಶ್ರಯ ಭೂಷಣಾಸ್ತ್ರವರ್ಗಂ 

ಮನಸಿ ತ್ವನ್ಮಯತಾಂ ಮಮಾತನೋತು। 
ವಪುರಾಹವ ಪುಂಗವ ತ್ವದೀಯಂ 

ಮಹಿಷೀಣಾಂ ಅನಿಮೇಷ ದರ್ಶನೀಯಂ॥ 2 II 


ಲೋಕಕ್ಕೆ ಆಶ್ರಯವಾಗಿರುವ ತತ್ವಗಳನ್ನು ಭೂಷಣಗಳ ಸಮೂಹವನ್ನಾ 
ಗಿಯೂ ಆಯುಧಗಳ ಸಮೂಹವನ್ನಾಗಿಯೂ ಉಳ್ಳದೂ, ನಿನ್ನ ದಿವ್ಯ ಮಹಿಷಿ 
ಯರು ಎವೆಯಿಕ್ಕದೆ ನೋಡಲು ತಕ್ಕುದಾದುದೂ ಆದ ನಿನ್ನ ದಿವ್ಯ ಮಂಗಳ 
ವಿಗ್ರಹವು ಎಲೆ ಯುದ್ಧವೀರನೇ ನ್ನ ಮನಸ್ಸಿ ನಲ್ಲಿ ನೀನೇ ತನ್ಮಯನಾದಂತೆ 
ನೆಲಸಲಿ 


4 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation Kolkata. Digitization: eGangotri. | 


(ವಿವರಣೆ) 


ದಿವ್ಯವಾದ ಆಯುಧಗಳಿಂದಲೂ ದಿವೃವಾದ ಭೂಷಣಗಳಿಂದಲೂ Bog 
ರುವ ಪರಮಾತ್ಮನ ದಿವ್ಯಮಂಗಳ ವಿಗ್ರಹವು ಅದ್ಭುತವಾದ ಸೌಂದರ್ಯದಿಂಜ 
ವಿರಾಜಮಾನವಾಗಿರುವುದು. ಪರಮಾತ್ನನ ದಿವ್ಠಾದ್ಗುತ ಸೌಂದರ್ಯವು SU 
ಣಗಳಿಗೆ ಅತಿಶಯವನುಂಟು ಮಾಡುವುದಾಗಿದೆ. ದಿವ್ಕಾಯುಧಗಳೂ ಸಕ 
ಅವನಿಗೆ ಭೂಷಣಗಳಂತೆಯೇ ಆಗಿವೆ. ಇವುಗಳೆಲ್ಲಕ್ಕೂ ಆಶ ಯನಾದವನು ६ 
ಪರಮಾತ್ಮನು. “ಭೂಷಣಾನಾಂತು ಭೂಷಣಂ' ಎಂದಲ್ಲವೇ ಅವನನ್ನು ಸುತಿಸಿರ 
ವುದು. ಅಸ್ನಭೂಷಣಗಳ ರೂಪದಲ್ಲಿ ಚಿದಚಿತ್‌ ತತ್ತೃಗಳು ಅವನನ್ನು 
33,05 


"ಆತ್ಮಾನಮಸ್ಯ ಜಗತೋ ನಿರ್ಲೇಪನಗುಣಾಮಲಂ। | 
ಬಿಭರ್ತಿ ಕೌಸ್ತುಭಮಣಿ ಸ್ವರೂಪಂ ಭಗವಾನ್‌ ಹರಿಃ ॥ | 

| 
ಶ್ರೀಮತ್ಸ ಸಂಸ್ಥಾನಧರಮನಂತೇಚ ಸಮಾಶ್ರಿತಂ। | 
ಪ್ರಧಾನಂ, ಬುದ್ದಿರಪ್ಯಾಸ್ತೇ ಗದಾರೂಪೇಣ ಮಾಧವೇ॥ | 
ಭೂತಾದಿಂ ಇಂದ್ರಿಯಾದಿಂಚ ದ್ವಿಧಾಹಂಕಾರಮೀಶ್ವರಃ। | 
ಬಿಭರ್ತಿ ಶಂಖರೂಪೇಣ ಶಾರ್ಜ್ಗರೂಪೇಣ WA Sol | 


ಪಂಚರೂಪಾತು ಯಾಮಾಲಾ ವೈಜಯಂತೀಗದಾಭೃತಃ। 
ಸಾಭೂತ ಹೇತು ಸಂಘಾತೋ ಭೂತಮಾಲಾಚವೈದ್ವಿಜ॥ 


ಚಲಸ್ವರೂಪಮತ್ಯಂತ ಜವೇನಾಂತರಿತಾನಿಲಂ। 
ಚಕ್ರಸ್ವರೂಪಂ ಚಮನೋಧತ್ತೇ ವಿಷ್ಣುಕರೇ Aso 


ಯಾನೀಂದ್ರಿಯಾಣ್ಯಶೇಷಾಣಿ' ಬುದ್ಧಿಕರ್ಮಾತ್ಮ ತಾನಿವೈ। 
ಶರರೂಪಾಣ್ಯ ಶೇಷಾಣಿ ತಾನಿಧತ್ತೇ ಜನಾರ್ದನಃ॥ 


| 
| 
| 
ಕ | 
ಬಿಭರ್ತಿಯಚ್ಚಾಸಿ ರತ್ನಂ ಅಚ್ಯುತೋತ್ಕಂತ ನಿರ್ಮಲಂ। ` | 
ವಿದ್ಯಾಮಯಂತು ಕುಜ್ಜ್ಯಾನಂ ಅವಿದ್ಯಾಚರ್ಮ ಸಂಸ್ಥಿತಾ ` | 
| 
| 
| 


9 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation Kolkata. Digitization: eGangotri. 

ಎಂದು ಭಗವಚ್ಛಾಸ್ತ್ರ ದಲ್ಲಿ ನಿರೂಪಿಸಲಾಗಿದೆ. ಇದನ್ನೇ ಆಚಾರ್ಯರು 
ರಹಸ್ಯತ್ರಯಸಾರದಲ್ಲಿ "ಪುರುಡನ್‌ ಮಣಿ ವರಮಾಹ' ಎಂದು ಆರಂಭವಾಗುವ 
ಪದ್ಯದಲ್ಲಿ ವರ್ಣಿಸಿದ್ದಾರೆ. ಜೀವತತ್ವ ಮೊದಲಾದವುಗಳಿಗೆ ಇರುವ ಅಭಿಮಾನಿ 
ದೇವತೆಗಳು ಕೌಸ್ತುಭಮಣಿ ಮೊದಲಾದ ರೂಪಯುಕ್ತರಾಗಿರುವರೆಂಬುದು ಇದರ 
ಭಾವ. 


ಜೀವನು ಕೌಸ್ತುಭಮಣಿ, ನಾಶರಹಿತವಾದ ಮೂಲ ಪ್ರಕ್ಷತಿಯು ಶ್ರೀವತ್ಸ 
WHS 3 BND. ಸಮ ಗ್‌ಜ್ಞಾನ ಹಾಗೂ ಅಜ್ಞಾನ ಇವು ಖಡ್ಗ ಮತ್ತು 


— 


| ಅದರ ಒರೆ. MIT ಮತ್ತು ತಾಮಸಾಹಂಕಾರಗಳು ಶಂಖ ಮತು DS FN 


ಮನಸ್ಸು ಚಕ್ರ, ಹತ್ತು ಇಂದ್ರಿಯಗಳು ಶರಗಳು. ಪಂಚತನಾ ತೆ. ಗಳೂ ಪಂಚಭೂತ 
ಗಳೂ ವನಮಾಲೆ. ಗರುಡನು ವೇದಾತ್ಮಾ ಹೀಗೆ ಇಪತೆದು ತತ ಗಳನು 
ತನ ಅಸ್ನಭೂಷಣಾದಿಗಳ ರೂಪದಲಿ ಹೊಂದಿರುವವನು ಆ ಪರಮಾತನು 


20% ದಿವ್ಕಾದ್ಭುತವಾದ ಸೌಂದರ್ಯವನ್ನುಳ್ಳ ಆ ಸರ್ವೇಶ್ವರನ ರೂಪವನು 


ದಿವ್ನಮಹಿಷಿಯರು ತಮ್ಮ ದಿವ್ಯನಯನಗಳಿಂದ ಪಾನ ಮಾಡುವಂತೆ ಎವೆಯಿಕ್ಕದೆ 
ನೋಡುತ್ತಿರುತ್ತಾರಂತೆ. ಈ ರೂಪ ನನ ಮನಸಿ ನಲಿ ಸದಾ ನೆಲಸಿರಲಿ ಎಂದು 
ಬೇಡುತಾರೆ 


, ಅಭಿರಕ್ಷಿತುಮಗ್ರತಃ ಸ್ಥಿತಂ ತ್ವಾಂ 
ಪ್ರಣವೇ ಪಾರ್ಥರಥೇ ಚ ಭಾವಯಂತಃ | 
ಅಹಿತಪ್ರಲಶಮೈಃ २०३३०४३, 
ಕಥಯಂತ್ಯಾಹವಪುಂಗವಂ ಗುಣಜ್ಞಾಃ ॥ 4 
ಲೋಕಗಳನ್ನೆಲ್ಲಾ ರಕ್ಷಿಸಲು ಪ್ರಣವದಲ್ಲಿಯೂ ಅರ್ಜುನನ ರಥದಲ್ಲಿಯೂ ` 
ಮುಂಗಡೆಯೇ ಇರುತ್ತಿರುವ ನಿನ್ನನ್ನು ಧ್ಯಾನಿಸುವವರೂ, ನಿನ್ನ ಕಲ್ಯಾಣ 
ಗುಣಗಳನ್ನರಿತವರೂ ಆದ ಭಕ್ತರು ತಮ್ಮ ಪ್ರಯತ್ನವಿಲ್ಲದೆಯೇ ತಮ್ಮ 
ವಿರೋಧಿಗಳನ್ನು ಹೋಗಲಾಡಿಸಿಕೊಂಡವರಾಗಿ ನಿನ್ನನ್ನು "ಆಹವಪುಂಗವ' 
ಎಂದರೆ ಯುದ್ಧವೀರನೆಂದು ಕೊಂಡಾಡುತ್ತಾರೆ. 


6 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation Kolkata. Digitization: eGangotri. 


(ವಿವರಣೆ) E 


ಪ್ರಣವಾಕ್ಷರದಲ್ಲಿ "ಅ' ಕಾರ ಮುಂದಿದೆ. ಅನಂತರ “ಉ'ಕಾರ, "ಮತ್ತು 
ಕೊನೆಯಲ್ಲಿ "ಮ' ಕಾರ ಇದೆ. ಅರ್ಜುನನ ರಥದಲ್ಲಿ ಪರಮಾತ್ಮನು ಅವನಿ! 
ಸಾರಥಿಯಾಗಿ ಅರ್ಜುನನಿಗೂ ಮುಂದೆಯೇ ಇರುತ್ತಿದ್ದಾನೆ. ತಾನು ಮಕಾರವಾಚ್ಯ 
ನಾದ ಜೀವನವನ್ನು ಸರ್ವತಃ ರಕ್ಷಿಸುವುದಕ್ಕಾಗಿ ಮುಂದೆಯೇ ಇರುತ್ತಿದ್ದಾಸ 
ಪ್ರಣವದಲ್ಲಿ. ಎದುರಾಳಿಗಳ ಏಟನ್ನು ತಾನೇ ವಹಿಸುವವನಾಗಿ ಶ್ರೀಕೃಷ್ಣ 
ಸಾರಥಿಯ ರೂಪದಲ್ಲಿ ಅರ್ಜುನನಿಗೂ ಮುಂದೆ ಇರುತ್ತಿದ್ದಾನೆ. ಇದರಿಂದ 
ಅವನ ಸರ್ವ ರಕ್ಷಕತ್ವವು ಕಂಡು ಬರುತ್ತದೆ. ವಾಲ್ಮೀಕಿಗಳೂ ಸಹ. | 


"ಅಗ್ರತ; ಪ್ರಯತೌರಾಮಃ' ಎಂದು ತಾನೇ ಹೇಳಿದರು. 


| 
“ಅಗ್ರತಃ ಪೃಷ್ಠತಶ್ಚೈವ ಪಾರ್ಶ್ವತಶ್ಚ ಮಹಾಬಲ್‌ೌ। 
ಆಕರ್ಣಪೂರ್ಣ Quom? ರಕ್ಷೇತಾಂ ರಾಮಲಕ್ಷ II | 


ಎಂದು ಆ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಲಾಗುತ್ತದೆ. sod 
ಸರ್ವರಕ್ಷಕನೆಂಬುದನ್ನು. ಹೀಗೆ ತನ್ನನ್ನು ಮುಂದೆ ತೋರಿಸಿಕೊಂಡು ಆ ಸ್ವಾಮಿ 
ಅನುಗ್ರಹಿಸುತ್ತಿದ್ದಾರೆ. ಆ ಪರಮನನ್ನು ಆಶ್ರಯಿಸಿದವರ ಶತ್ರು ವರ್ಗವೆಲ್ಲವು 
`ಅವರ ಪ್ರಯತ್ನವೇ ಇಲ್ಲದೆ ಭಗವಂತನ ಅನುಗ್ರಹದಿಂದ ನಾಶವಾಗುವುದು. 
ಆ ಭಗವಂತನನ್ನು ಭಕ್ತರು "ಆಹವಪುಂಗವ' ಎಂದು ಕೊಂಡಿದ್ದಾರೆ. 


ಕಮಲಾ ನಿರಪಾಯ ಧರ್ಮಪತ್ನಿ ९ | 
ಕರುಣಾದ್ಯಾಃ ಸ್ವಯಂ ಯತ್ತಿಜೋ ಗುಣಾಸ್ತೇ | 
ಅವನಂ ಶ್ರಯತಾಂ ಅಹೀನಮಾದ್ಯಂ | 


ಸಚ ಧರ್ಮಸ್ತದನನ್ಯಸೇವನೀಯಃ॥ 5 ॥ 


| 

ಶ್ರೀ ಮಹಾಲಕ್ಷ್ಮಿಯು ನಿನ್ನನ್ನು ಎಂದೂ ಬಿಟ್ಟ ಗಲದ ಧರ್ಮಪತ್ನಿಯಾಗಿದ್ದಾಳೆ 
ನಿನ್ನ ಕಾರುಣ್ಯವೇ ಮೊದಲಾದ ಗುಣಗಳು ತಾವೇ ಖುತ್ತಿಕ್ಕುಗಳಾಗಿದ್ದಾರೆ. aac 
ಗತ ರಕ್ಷಣೆಯು ಪ್ರಧಾನವಾದ “ಅಹೀನ' ಎಂಬಯಾಗವಾಗಿದೆ. ಆಯಾಗವೆಂಬುನ 
ಧರ್ಮವಾದರೋ ನಿನ್ನನ್ನು ಬಿಟ್ಟು ಬೇರೆಯವರಿಂದ ನಡೆಸಲಾಗುವುದಿಲ್ಲ. 


CC-0. Bhagavad Ramanuja National Research Institute, Melukote Collection. | 
| 


- Funding: Tattva Heritage Foundation, Kolkata. Digitization: eGangotri. 
(ವಿವರಣೆ) 


ಶರಣಾಗತ ರಕ್ಷ ಣೆಯನ್ನು ಒಂದು ಯಾಗವೆಂದು ಇಲ್ಲಿ ರೂಪಣ 
ಮಾಡಿದ್ದಾರೆ. ಈ ಯಾಗವನ್ನು ಆ ಪರಮಾತ್ಮನನ್ನು ಬಿಟ್ಟು ಬೇರೆ ಯಾರೂ 
ಮಾಡುವುದಕ್ಕಾಗುವುದಿಲ್ಲ - ಆದುದರಿಂದ ಅವನೇ ಈ ಯಾಗದೀಕ್ಷಿತ ಅಥವಾ 
ಯಜಮಾನ. ಪತ್ನಿ ಇಲ್ಲದೆ ಯಜಮಾನ ಯಾಗ ಮಾಡಲಾರ. "ಎಷ್ಟೋಃ ಶ್ರೀಃ 
ಅನಪಾಯಿನೀ' ಎಂದು ಹೇಳಿದಂತೆ ಅವನೊಡನೆ ಅನನ್ಯಯೋಗವನ್ನು ಹೊಂದಿ 
ರುವ ಶ್ರೀ ಮಹಾಲಕ್ಷ್ಮಿಯೇ ಧರ್ಮಪತ್ನಿ ಯಾಗವನ್ನು ನಡೆಸಲು ಯತ್ತಿಕ್ಕುಗಳು 
ಬೇಕಷ್ಟೇ? ಆ ಪರಮಾತ್ಮನ ಕರುಣೆ ಮೊದಲಾದ ಗುಣಗಳೇ ಯತ್ತಿಕ್ಕುಗಳಾಗಿ 
ದ್ದಾರೆ. ಆ ಪರಮಾತ್ಮನು ತನ್ನ ಪತ್ನಿಯೊಡನೆಯೂ ತನ್ನ ಗುಣಗಳೊಡನೆಯೂ 
ಕೂಡಿದವನಾಗಿ “ಶರಣಾಗತ ರಕ್ಷಣೆ' ಎಂಬ ಯಾಗವನ್ನು ನಿರ್ವಹಿಸುತ್ತಾನೆ. 
"ಅಹೀನ' ಎಂಬುದು ಒಬ್ಬ ಯಜಮಾನನ ಸಂಕಲ್ಪದಿಂದ ಅನೇಕ ದಿವಸಗಳು 
ನಡೆಯುವ ಯಾಗ "ಏಕಸ್ಯ ಸಂಕಲ್ಪಾದಹೀನಂ'. ಶ್ರೇಷ್ಠವಾದ ಈ ಶರಣಾಗತ 
ರಕ್ಷಣೆ ಎಂಬ ಯಾಗವನ್ನು ಆ ಪರಮಾತ್ಮನನ್ನುಳಿದು ಮತ್ತೆ ಯಾರೂ 
ನಡೆಸಲಾರರು. 


ಕೃಪಣಾಃ ಸುಧಿಯಃ z, ಪಾಸಹಾಯಂ 
ಶರಣಂ ತ್ವಾಂ ರಣಪುಂಗವ ಪ್ರಪನ್ನಾಃ । 
ಅಪವರ್ಗನಯಾತ್‌ ಅನನ್ಯಭಾವಾಃ 


ವರಿವಸ್ಯಾರಸಂ ಏಕಮಾದ್ರಿಯಂತೇ॥ 6 ॥ 2 
9 


ಎಲೈರಣ ಪುಂಗವನೇ, ಅಕಿಂಚನರೂ, ನಿನ್ನಲ್ಲಿ ಮಹಾವಿಶ್ವಾಸವನ್ನುಳ್ಳವರೂ 
ಆದ ಭಕ್ತರು ಕೃಪೆಯಿಂದ ಕೂಡಿರುವ ನಿನ್ನಲ್ಲಿ ಶರಣು ಹೋದವರಾಗಿ, 
ಬೇರೆಯಾವುದರಲ್ಲಿಯೂ ಮನಸ್ಸನ್ನಿಡದವರಾಗಿ, ಮೋಕ್ಷದಲ್ಲಿ ಹೇಗೋ ಅದೇ 
ರೀತಿಯಲ್ಲಿ, ನಿನಗೆ ಕೈಂಕರ್ಯ ಮಾಡುವ ಆನಂದ ಒಂದನ್ನೇ ಮಾನ್ಯ 
ಮಾಡುತ್ತಾರೆ. 


8 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation Kolkata. Digitization: eGangotri. 


(ವಿವರಣೆ) 


ಶರಣಾಗತಿಗೆ ಐದು ಅಂಗಗಳು ಉದಯುಕ್ತವಾಗಿವೆ. ಆನುಕೂಲ್ಯ ಸಂಕಲ್ಪ, | 


ಪ್ರಾತಿಕೂಲ್ಯವರ್ಜನ, ಮಹಾವಿಶ್ವಾಸ, ಕಾರ್ಪಣ್ಯ ಮತ್ತು ಗೋಪ್ಯತ್ವವರಣ 
ಎಂಬುವು ಇವು. ಅನುಕೂಲ್ಯ ಸಂಕಲ್ಪ ಮತ್ತು ಪ್ರಾತಿಕೂಲ್ಯವರ್ಜನ ಎಂಬ 
ಇವುಗಳಿಂದ ಭಗವದಾಜ್ಞಾಲಂಘನದ ಅಪಾಯ ಪರಿಹಾರವಾಗುತ್ತ G. ७ 
ಪರಮಾತ್ಮನಿಗೆ ಅಭಿಮತವಾದುದರ ಅನುವರ್ತನ ಶಕ್ಕವಾಗುತ್ತ ದೆ. ಕಾರ್ಪಣ್ಯವೆಂ 
ಬುದು ತನ್ನ ಅಸಹಾಯಕ ಸ್ಥಿತಿಯನ್ನು ತೋರಿ ಬೇರೆ ಮಾರ್ಗಗಳಿಂದ ಅವನನ್ನು 
ದೂರ ಮಾಡಿಸಿ ಭಗವಂತನ ಕಾರುಣ್ಯವನ್ನು ಮೂಡಿಸುತ್ತದೆ. ಮಹಾವಿಶ್ವಾಸವಾ 
ದರೂ ಯಾವ ಸಂದೇಹವೂ ಇಲ್ಲದೆ ಪ್ರವತ್ತಿ ಯನ್ನನುಷ್ಠಿಸುವುದಕ್ಕೆ ಸಾಧಕವಾಗಿ 
ನಿರ್ಭರತ್ವವನ್ನುಂಟು ಮಾಡುವುದು. ಅಪವರ್ಗವೂ ಒಂದು ಪುರುಷಾರ್ಥವಾದುದ | 
ರಿಂದ ಪುರುಷನು ಬೇಡಿದಾಗ ಕೊಡಬೇಕಾದುದರಿಂದ ಗೋಪ್ಯತ್ವವರಣವೂ | 
ಅವಶ್ಯಕ. ಈ ಐದು ಅಂಗಗಳಲ್ಲಿ ಕಾರ್ಪಣ್ಯ ಮತ್ತು ಮಹಾವಿಶ್ವಾಸ ಅತ್ಯಂತ | 
ಪ್ರಧಾನವಾದವು. “ಕೃಪಣಾ "ಸುಧಿಯಃ' ಎಂಬ ಶಬ್ದಗಳಿಂದ ಇವುಗಳಿಂದ 
ಹೇಳಿದೆ. ಇವು ಉಳಿದ ಅಂಗಗಳಿಗೂ WHS, ಣವಾಗಿವೆ. ಅಪವರ್ಗವನ್ನಪೇಕ್ಷಿ | 
ಸುವವರು ಇತರ ಯಾವ ಪ್ರಯೋಜನಗಳಲ್ಲಿ ಯೂ ಮನಸ್ಸನ್ನಿಡಲಾರರು. | 
ಹಾಗೆಯೇ ಮೋಕ್ಷ ವನ್ನು ಬೇಡುವವರು ಭಗವಂತನ ನಿತ್ಯ ಕೈಂಕರ್ಯದ | 
ಮಹದಾನಂದಪೊಂದನ್ನೇ ಬೇಡುತ್ತಾರೆ. "ವಳುವಿಲಾ ಅಡಿಮೈಶೆಯ್ಯವೇಂಡುನಾ | 
ಮ್‌', "ಉನಕ್ಕೇನಾಮ್‌ ಆಳ್‌ಶೆಯ್‌ವೋಮೆ' “ತವಪರಿಚರೇಯಂ ಚರಣಯೋಳ', 
"ಕಿಂಕರಃ ಎಂದು ಬೇಡಿರುವಂತೆ ಭಗವಂತನ ನಿತ್ಯ ಕೈಂಕರ್ಯವೊಂದನ್ನೇ 
ಪ್ರಪನ್ನರು ಬೇಡುವವರಾಗಿದ್ದಾರೆ. ಭಗವಂತನ ದಿವ್ಯಾನುಭವದ ಪರಿವಾಹವೇ | 
ಕೈಂಕರ್ಯ. ಭಗವದ್ರಾಮಾನುಜರು - "ನಿತ್ಯಕೈಂಕರ್ಯ ಪ್ರಾಪ್ತಪ್ಯೇಕ್ಷಯಾ'' 
ಎಂದು ಶರಣಾಗತಿಗದ್ಯದಲ್ಲಿ ಹೇಳಿರುವುದನ್ನು ಅನುಸಂಧಾನ ಮಾಡಬೇಕು. 


ಅವಧೀರ್ಯ ಚತುರ್ವಿಧಂ ಪುಮರ್ಥಂ 
ಭವದರ್ಥೆ ವಿನಿಯುಕ್ತ ಜೀವಿತಃ ಸನ್‌ | | 
ಲಭತೇ ಭವತಃ ಫಲಾನಿ ಜಂತುಃ | 
ನಿಖಿಲಾನ್ಯತ್ರ ನಿದರ್ಶನಂ ಜಟಾಯುಃ॥ 7 ॥ | 
| 


CC-0. Bhagavad Ramanuja National search Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 


ಧರ್ಮ, ಅರ್ಥ, ಕಾಮ, ಮೋಕ ಗಳೆಂಬ ಲ್ಕು ಬಗೆಯಾದ ಪುರುಷಾರ್ಥಗಳನ್ನು 
ತಿರಸ್ಕರಿಸಿ ನಿನಗಾಗಿಯೇ ಜೀವಿತವನು ಸಮರ್ಪಿಸಿದ ಜಂತುವು ನಿನಿಂದ ಎಲ 
ಫಲಗಳನ್ನು ಹೊಂದುತ್ತಾನೆ. ಈ ವಿಷಯದಲಿ ಜಟಾಯುವೇ ನಿದರ್ಶನವಾಗಿ 


ದ್ದಾನೆ. 
(ಎವರಣೆ) 


ಜಟಾಯು ಒಂದು ws € ರಾಮನಿಗಾಗಿ ಅದು ತನ್ನನೇ ಸಮರ್ಪಿಸಿ 
ಕೊಂಡಿತು. ಸೀತೆಯನ್ನು ಅಪಹಾರ ಮಾಡಿ ಹೋಗುತ್ತಿದ್ದ ರಾವಣನನು ಎದುರಿಸಿ 
ಅವನೂಡನ ಕಾದಾಡಿ ಮರಣವನು ಹೊಂದಿತು ಅದು ಯಾವ ಪುರುಷಾರ್ಥ 
ವನ್ನು ಆಶಿಸಲಿಲ್ಲ. ಅಂಥ ಜಟಾಯುವಿಗೆ ಶ್ರೀ ರಾಮ, ಮಯಾತ್ವಂ 
AMWAY Ss ಗಚ್ಛ ಲೋಕಾನ್‌ ಅನುಕ ಮಾನ್‌' ಎಂದು ಹೇಳಿ ಪರಮಪದ 
ವ್ಯಾಪ್ತಿಯನ್ನು ಅನುಗ್ರಹಿಸಿದ. ಆ ಜಟಾಯು ಮೋಕ ಪಥಕ್ಕೆ ಹೋಗಲು ಅನೇಕ 
ಪ್ರತಿಬಂಧಕಗಳಿದ್ದವು. ಅದು ಯಾವ ಯೋಗಾಭ್ಯಾಸವನ್ನು ಮಾಡಿರಲಿಲ್ಲ 
ಎರಡನೆಯದಾಗಿ ತಿರ್ಯಗ್ಕೋನಿಯಲ್ಲಿ ಹುಟ್ಟಿದವನು ಅವನೇ ಮೂರನೆಯ 
ದಾಗಿ ಬ್ರಹ್ಮವಂಶದಲ್ಲಿ ಜನಿಸಿದ ರಾವಣನಿಂದ ಹತನಾದವನು ಅವನು. ಆದರೆ 
ಆ ಜಟಾಯು ತನ್ನ ಪ್ರಾಣವನ್ನು ಶ್ರೀ ರಾಮನಿಗಾಗಿ ಅರ್ಪಿಸಿದುದರಿಂದ ಶ್ರೀರಾಮ 
ಅವನಿಗೆ ಪರಗತಿಯನ್ನು ಅನುಗ್ರಹಿಸಿದ. 


ಶರಣಾಗತರಕ್ಷಣವ್ರತೀ ಮಾಂ 
ವಿಹಾತುಂ ರಣಪುಂಗವಾರ್ಹಸಿ 301 
ವಿದಿತಂ ಭುವನೇ ವಿಭೀಷಣೋ ವಾ 
ಯದಿವಾ ರಾವಣ ಇತ್ಯುದೀರಿತಂ ತೇ॥ 8 ॥ 


ರಣಪುಂಗವನಾದ ಶ್ರೀರಾಮನೇ, ಶರಣಾಗತರಾದವರನ್ನು ರಕ್ಷಿಸುವುದನ್ನೇ ವ್ರತವ 
ನ್ನಾಗಿ ಹೊಂದಿದ ನೀನು ನನ್ನನ್ನು Š ಬಿಡಕೂಡದು. "ವಿಭೀಷಣನೇ ಆಗಲಿ, ಅಥವಾ 
ರಾವಣನೇ ಆಗಿರಲಿ, ಅವನಿಗೆ ಅಭಯವಿತ್ತಿದ್ದೇನೆ. ಕರೆದುಕೊಂಡು ಬಾ' ಎಂಬ 
ನಿನ್ನ ಹೇಳಿಕೆಯು ಲೋಕದವರಿಗೆಲ್ಲ ಚೆನ್ನಾಗಿ ತಿಳಿದುದೇ ಆಗಿದೆ. 


10 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 


(ವಿವರಣೆ) 


ವಿಭೀಷಣನು ರಾವಣನಿಂದ ನಿರಸ್ತನಾಗಿ ಬಂದು ಶ್ರೀರಾಮನಲ್ಲಿ ಶರಣಾಗತಿ 
ಯನ್ನು “ರಾಘವಂಶರಣಂಗತಃ' ಎಂದು ಮಾಡಿದ. ಶ್ರೀರಾಮ ವಿಭೀಷಣನನ್ನು 
ಪರಿಗ್ರಹಿಸುವ ವಿಷಯದಲ್ಲಿ ವಾನರವೀರರು ಅಭಿಪ್ರಾಯವನ್ನು ಕೇಳಿ ಕೊನೆಯಲ್ಲಿ 
ತನ್ನ ಅಭಿಮತವನ್ನು, "ಸಕೃದೇವ ಪ್ರಪನ್ನಾಯತವಾಸ್ಟ್ರೀತಿಚಯಾಚತೇ। ಅಭಯಂ 
ಸರ್ವಭೂತೇಭ್ಯ: ದದಾವ್ಯೇತದ್ವತಂಮಮಃ।। ಎಂದು ತನ್ನ ವ್ರತವನ್ನು ತಿಳಿಸಿದ. 
ಆವ್ರತ ನಿಯಮೇನ ಪಾಲಿಸತಕ್ಕದ್ದು. ಸುಗ್ರೀವನನ್ನು ಶ್ರೀರಾಮ ಕಳುಹಿಸುತ್ತಾನೆ. 
ವಿಭೀಷಣನನ್ನು ಕರೆತರಲು. ಆಗ "ಆನಮೈನಂ ಹರಿ ಶ್ರೇಷ್ಠ ದತ್ತಮಸ್ಯಾಭಯಂಮ 
ಯಾ। ವಿಭೀಷಣೋವಾಸುಗ್ರೀವ ಯದಿವಾರಾವಣಸ್ವಯಂ।।”' ಎಂದು ಹೇಳಿದ. 
"ಅವನು "ರಾಘವಂಶರಣಂಗತ:' ಎಂದು ಹೇಳಿದಾಗಲೇ ಅವನಿಗೆ ಅಭಯವನು 
ಕೊಟ್ಟಾಯಿತು. ಅವನು ಯಾರೇಆಗಿದ್ದರೂಸರಿ ಅವನಿಗೆ ರಕ್ಷಣೆ ಕೊಟ್ಟಾಗಿದೆ. 
ಸ್ವಯಂ ರಾವಣನೇ ಈ ರೂಪದಲ್ಲಿ ಬಂದಿದ್ದರೂ ಅವನನ್ನು ಕರೆದು ಕೊಂಡೇ 
ಬಾ. ಬಾರದಿರುವವನು ರಾವಣ, ವಿಭೀಷಣನಲ್ಲ - ಎಂದು ಹೇಳುವುದಕ್ಕೆ 
'ಬರಬೇಡ.' ಎಂದು ತಿಳಿಸಿದ. ಪರಮಾತ್ಮನು ಶತ್ರುಮಿತ್ರ ಎಂಬ ಭೇದವನ್ನು 
ಎಣಿಸದೆ ಶರಣಾಗತರನ್ನೆಲ್ಲಾ ರಕ್ಷಿಸುವವನಾಗಿದ್ದಾನೆ. ಶರಣ್ಯನ ಈ ವೈಭವವನ್ನು 
ಲ್ಲಿ ಕೊಂಡಾಡಿದೆ. 


ಭುಜಗೇಂದ್ರ-ಗರುತ್ಮದಾದಿಲಭ್ಛೈ: 
ತ್ವದನುಜ್ಞಾನುಭವ ಪ್ರವಾಹ ಭೇದೈ:! 

ABS ರಣಪುಂಗವ ಸ್ವಯಂ ಮಾಂ 

. ಪರಿಚರ್ಯಾವಿಭವೈ: ಪರಿಷ್ಕಿ,ಯೇಥಾಃ॥9॥। 


ರಣಪುಂಗವನಾದ ವಿಜಯ ರಾಘವಸ್ವಾಮಿಯೇ, ನಿನ್ನ ದಿವ್ಯಸ್ಥಾನವಾದ ವೈಕುಂಠ 

ದಲ್ಲಿ ಅನಂತ, ಗರುಡ ಮೊದಲಾದವರಿಗೆ ಲಭ್ಯವಾಗುವಂಥವೂ, ನಿನ್ನ ಅನುಜ್ಞೆಗ 

ನುಸಾರವಾಗಿರುವ ಅನುಭವ ಪ್ರವಾಹಗಳ ಪ್ರಕಾರಗಳಂದವೂ ಆದ ನನ್ನ 

ಕೈಂಕರ್ಯ ವಿಶೇಷಗಳಿಂದ ನೀನೇ ನಿನ್ನನ್ನು ಪರಿಷ್ಕರಿಸಿಕೊಳ್ಳಬೇಕು. 
(ವಿವರಣೆ) 


ಪರಮಪದದಲ್ಲಿ ಆ ಸರ್ವೇಶ್ವರನಿಗೆ ನಾವು ಮಾಡುವ ಕೈಂಕರ್ಯಗಳು 


11 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: NOU EET) 


[ಅವನಗ ಸಂತೋಷವನ್ನುಂಟುಮಾಡಲೆಂದು ಇಲ್ಲಿ ಬೇಡಿದ್ದಾರೆ. ಅನಂತ ಗರುಡ 
'ವಿಷಕೇನಾದಿಗಳು ಆ ಸ್ವಾಮಿಗೆ ನಿತ್ಯಸೇವೆಯನ್ನು ಸಲ್ಲಿ ಸುವವರಾದ್ದಾರೆ. ಅವರಿಗೆ 
ಲಭ್ಯವಾಗುವ ಕೈಂಕರ್ಯಗಳ ಪ್ರಾಕಾರಗಳಿಂದಲೂ ಆದ ನನ್ನ ಅಲ್ಪಸೇವೆಯನ್ನೂ 
ನೀನು ಸ್ವಯಂ ನೆರವೇರಿಸಿ ತೃಪ್ತನಾಗಬೇಕೆಂದು ಕೋರಿದ್ದಾರೆ. 


ವಿಮಲಾಶಯ - ವೆಂಕಟೇಶಜನ್ಮಾ 
ರಮಣೀಯ ರಣಪುಂಗವಪ್ರಸಾದಾತ್‌। 
ಅನಸೂಯುಭಿರಾದರೇಣ ಭಾವ್ಯಾ 
ಪರಮಾರ್ಥಸ್ತು ತಿ: ಅನ್ವಹಂಪ್ರಪನ್ನೈ:॥11011 
ರಣಪುಂಗವನಾದ ವಿಜಯ ರಾಘವಸ್ವಾಮಿಯ ಅನುಗ್ರಹದಿಂದ ಪರಿಶುದ್ಧಮನಸ್ಕ 
ರಿಂದ ಶ್ರೀವೆಂಕಟೇಶರಿಂದ ಮೂಡಿಬಂದುದೂ, ರಮಣೇಯವಾದುದೂ ಆದ 
ಈ ಪರಮಾರ್ಥಸ್ತು Zo ಅಸೂಯೆ ಇಲ್ಲದ ಪ್ರಪನ್ನರಿಂದ ದಿನದಿನವೂ 
ಆದರದಿಂದ ಅನುಸಂಧಾನ ಮಾಡಲ್ಪಡಲಿ. 


(ವಿವರಣೆ) 

ಈ ಸ್ತುತಿಯು ಆ ಸರ್ವಶಕ್ತನಾದ ಪರಮಾತ್ಮನ ಅನುಗ್ರಹದಿಂದಲೇ 
ಆಯಿತೆಂದು ಶ್ರೀಮದಾಚಾರ್ಯರು ಇಲ್ಲಿ, ಅನುಸಂಧಾನಮಾಡುತ್ತಾರೆ. ಆ 
ಸರಮಾತ್ಮನ ಅನುಗ್ರಹವೇ ಅವರು ವಿಮಲಾಶಯರಾದದಕ್ಕೂ ಕಾರಣ ಎನ್ನು 
३२,५. ಹತ್ತೇಶ್ಲೋಕಗಳನ್ನು ಹೊಂದಿದ್ದರೂ ಈ ಸ್ತುತಿ ಭಗವಂತನ ಸರ್ವಾತಿಶಾ 
99035२ ಮಹಿಮೆಯನ್ನೂ ರಕ್ಷಕತ್ವವನ್ನು ತಿಳಿಸಿಕೊಟ್ಟು ಅವನಲ್ಲಿ ಪ್ರಸನ್ನರಾದ 
ನರು ಅವನ ನಿತ್ಯಕೈಂಕರ್ಯದ ಆನಂದವನ್ನೇ ಬಯಸುವರೆಂದು ತಿಳಿಸಿ, ತನ್ನಲ್ಲಿ 
ಕರಣಾದವರನ್ನು ಆ ಪರಮಕರುಣಾಳು ರಕ್ಷಿ ಸಿಯೇ ತೀರುವನೆಂಬ ದೃಢವಿಶ್ವಾಸ 
ನನ್ನು ಮಾಡಿಸುತ್ತದೆ. ತತ್ತ್ವಹಿತಪುರುಷಾರ್ಥ ಸ್ವರೂಪವನ್ನು ಹೀಗೆ ಖಚಿತವಾಗಿ 
ರೂಪಿಸಿರುವ ಈ ಸ್ತುತಿ ಪ್ರಸನ್ನರೆಲ್ಲರಿಗೂ ನಿತ್ಯಾನುಸಂಧಾನ ಮಾಡಲು 
fé DONG. 


| ಕವಿತಾರ್ಕಿಕಸಿಂಹಾಯ ಕಲ್ಯಾಣಗುಣಶಾಲಿನೇ। 
| ée ತೇ ವೇಂಕಟೇಶಾಯ ವೇದಾಂತಗುರವೇ ನಮಃ॥ 


೩೩ 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation, Kolkata. Digitization: eGangotri. 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation, Kolkata. Digitization: eGangotri. 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 


हिन Sponsors for our publications 


Sristuti (5 languages) 
S 1994) 
Sri N. Kasturi Rangan 
Sri A. Rajagopalan Ir 
Sri K. Vidyasagar SC P T 
SIV Industries, Coimbatore 


Subhashita Nivi 3 
(March 1995) 


Thiruvengadathan. Thirumandram, 
“Madras 


Paramarthastuti 
(May 1995) 


` Nallan Chakravarthi Vijayaraghavan 
Ptisburg 


Our well wishers 


Sri G. Rangachari 

Sri T.T. Rangaswami 

Sri C. Ramakrishna 

Sri V.C. Srinivasa Rangan 
| Sri A.V. Srinivasan 

Sri N. Krishnan 

Sri 5. Vasudevan 

Sri G. Mohan 


CC-0. Bhagavad Ramanuja National Research Institute, Melukote Collection 


